ಡಾ॥ ಸೂರ್ಯನಾಥ ಕಾಮತ್‌ 


ಕರ್ನಾಲಿಕರ ೧೮೫೭-೩೮ರ ಬಂಡಾಯ: ಒಂದು ಹೊಸ ಅಧ್ಯಾಯ 


೧೮೫೭-೫೮ರ ಮಹಾಬಂಡಾಯ ಭಾರತದಲ್ಲೆಲ್ಲ 
ನಡೆದಿರಲು ಅದರ ಪ್ರತಿಧ್ವನಿ ಹಲಗಲಿ, ಸುರಪುರ, 
ನರಗುಂದ ಹಾಗೂ ಗದಗು.ಕೊಪ್ಪಳಗಳಲ್ಲಿ ಕೇಳಿಬಂದದ್ದು 
ಸರ್ವವಿದಿತ. ಉತ್ತರಕನ್ನಡದ ಸೂಪಾ ಹಾಗೂ ಆದರ 
ಗಡಿಯ ಬೆಳಗಾವಿ ಜಿಲ್ಲೆಯ ಖಾನಾಪುರಗಳಲ್ಲಿ ಇದೇ 
ಸರಣಿಯಲ್ಲಿ ಒಂದು ಬಂಡಾಯ ೧೮೫೮-೫೯ರಲ್ಲಿ 
ಸಾಕಷ್ಟು ದೀರ್ಫಕಾಲ ನಡೆಯಿತು. ಕುಮರಿ ಕೃಷಿಯ 
ಮೇಲೆ ಹೇರಿದ ಇತಿಮಿತಿ, ಹೆಚ್ಚಿದ ಭೂಕಂದಾಯ 
ಹಾಗೂ ಉಪ್ಪಿನ ಬೆಲೆಯಲ್ಲಿ ಆದ ಹೆಚ್ಚಳ ಈ ಬಂಡಾ 
ಯಕ್ಕೆ ಕಾರಣ ಎಂದು ಬ್ರಿಟಿಷ್‌ ದಾಖಲೆಗಳು ಇದಕ್ಕೆ 
ಕಾರಣ ಸೂಜಿಸಿವೆ,! ಆದರೆ ಉತ್ತರಕನ್ನಡದ ಸ್ಪೆಶಲ್‌ 
ಕಮಿಶನರ್‌ ಜಿ. ಎ. ಬಲ್ಲಾರ್ಡ್‌ ಈ ಕಾರಣಗಳನ್ನು 
ಅಲ್ಲಗಳೆದು, ಮರಾಠದ ಸ್ವಪಂಗಡ ಪ್ರೇಮ, ಪ್ರಕ್ಷುಬ್ಧ 
ನಿಲುವು ಹಾಗೂ ಈಶಾನ್ಯ ಪ್ರಾಂತ(ಈಗಿನ ಉತ್ತರ 
ಪೃದೇಶ)ದಲ್ಲಿ ಆದ ಬಂಡಾಯಗಳಿಂದ ಕಾಣಿಸಿಕೊಂಡ 
ಇರುಸು ಮುರುಸಿನ ನೆರಳುಗಳಿಂದ ಪ್ರಭಾವಿತರಾದ 
ಕೆಲವು ದೇಸಾಯಿಗಳು ನಾಯಕತ್ವ ವಹಿಸಲು ಮುಂದಾ 
ದುದೇ ಈ ಬಂಡಾಯಕ್ಕೆ ಕಾರಣ, ಹಾಗೂ ಪ್ರಸಿದ್ಧ 
ಸಾವಂತ ಮನೆತನದ ಹಸರಿನ ಆಕರ್ಷಣೆ ಇದ್ದೇ "ಇದೆ, 
ಎಂದು ಈ ಅಧಿಕಾರಿ ವ್ಯಾಖ್ಯಾನ ಹೇಳಿದ್ದಾ ನೆ ಇದರ 
ಜೊತೆಗೆ ಸ್ವಚ್ಛಂದ ವರ್ತನೆಗಾಗಿಯೇ ಇವರ ಅನು 
ಯಾಯಿಗಳಾಗಲು ಸಿದ್ಧರಾಗಿರುವ ಕೆಳವರ್ಗಗಳ ಪೋಲಿ 
ಜನರು ಇದ್ದೇ ಇದ್ದರು, ಎಂದು ಆತ ತಿಳಿಸಿದ್ದಾನೆ. 


“ವಾಸ್ತವವಾಗಿ ದೇಶದ ಈ ಭಾಗದಲ್ಲಿ ರೈತರಿಗೆ 


ಸರಕಾರದ ಅಸ್ತಿತ್ವವು ಒಂದು ರೀತಿಯ ಕಟ್ಟು 

ಕತೆಯಿದ್ದಂತೆ (‘myth’) ಒಂದು ಐರೋಪ್ಯ 
೦ 

ಮುಖವಾಗಲೀ ಒಂದು ಬಿಳಿಯ ಸಮವಸ್ತ್ರ 


ವಾಗಿಲೀ ಅವರೆ ನಡುವೆ ಕಾಣಿಸಿಕೊಳು ವುದು ಅಪರೂಪ 
ವಾಗಿ, ತಹಶಿಲ್ವಾ _ರನಂಥ ಗಣ್ಯನ ಭೇಟಿ ಇಲ್ಲಿಗೆ ತೀರ 
ಅಪರೂಪ- ಒಬ್ಬ ಚೌಕಿದಾರ ಮತ್ತು ಅವನ ಕೋಲು 


` ಕಾರರೇ ಆವರು. ಕಾಣುವ ಸರಕಾರದ ಪ್ರತಿನಿಧಿಗಳು,” 


ಎಂದು ಈ ಅಧಿಕಾರಿ ವಿವರಣೆಗಳನ್ನು ನೀಡಿದ್ದಾನೆ. 


ಉತ್ತರಭಾರತದಲ್ಲಿ ನಡೆದ ಬಂಡಾಯ ಈ 
ಬಂಡಾಯಕ್ಕೆ ಪ್ರೇರಣೆ ನೀಡಿತ್ತೆಂಬ ಸಂಗತಿ ಈ ಅಧಿ 
ಕಾರಿಯ ಪತ್ರದಿಂದ ಸ್ಪಷ್ಟ. ಅಲ್ಲದೆ, ಬಂಡಾಯದ 
ನಾಯಕರಾಗಿದ್ದ ಸಾವಂತ ಬಂಧುಗಳು ಪೋರ್ತುಗೀಸರಿಗೆ 
ಪತ್ರ ಬರೆದು ಉತ್ತರಭಾರತದಿಂದ ನಾನಾಸಾಹೇಬ 
ಪೇಶ್ಚೆಯ ಸೈನ್ಯ ಬರಲಿದೆ, ತಾವು ಅವರ ಪರವಾಗಿ 
ಕೆಲಸ ಮಾಡುತ್ತಿದ್ದೇವೆ ಎಂದಿರುವರಲ್ಲದೆ, ಪೋರ್ತು 
ಗೀಸರು ಇಂಗ್ಲಿಷರ ವಿರುದ್ಧ ತಮಗೆ ನೆರವಾದಲ್ಲಿ ನಾನಾ 


ಸಾಹೇಬನು ಬಂದಾಗ ಅವನಿಂದ 'ಪೋರ್ತುಗೀಸರಿಗೆ 
ಹಾನಿಯಾಗದಂತೆ ನೋಡಿಕೊಳ್ಳುವುದಾಗಿ ಆಶ್ವಾಸನೆ 


ನೀಡಿದ್ದರೆ. 


ಬಂಡಾಯದ ನಾಯಕತ್ವ ವಹಿಸಿದವರು ಸಾವಂತ 


1. ಜ್ಯ್ಯಡಿಶಿಯಲ್‌ ಡಿಪಾರ್ಟ್‌ಮೆಂಟ್‌, ಸಂಖ್ಯೆ ೧೦, ೫-೧-೧೮೫೯ 


2. ಅದೇ 


ಇತಿಹಾಸ ದರ್ಶವ 


ವಾಡಿಯ ಸಂಸ್ಥಾನಿಕನ ಗಣ್ಯ ಆಸ್ಮಾ ನಿಕ . ಫೋಂಡ್‌ 
ಸಾವಂತನ ಮಕ್ಕಳು. ಫೋಂಡ್‌ ಸಾವಂಕನು ೧೮೪೪ 
ರಲ್ಲಿ ಬ್ರಿಟಿಷರ ವಿರುದ್ಧ ಸಾವಂತವಾಡಿಯಲ್ಲಿ ವಿಫಲ 
ಬಂಡಾಯ ಹೂಡಿದ್ದ . ಅವನ ಕೆಲವು ಮಕ್ಕಳನ್ನು ಗೋವೆ 
ಯಲ್ಲಿ ನಜರ್‌ಬಂಧಿಯಲ್ಲಿ ಇಡಲಾಗಿತ್ತು. 
ಮೂವರು-ನಾನಾ, ಬಾಬಾ ಮತ್ತು ಹನುಮಂತ- 
ತಮ್ಮ ಕೆಲವು ಅನುಯಾಯಿಗಳೊಡನೆ ಗೋವೆಯಿಂದ 
ತಪ್ಪಿಸಿಕೊಂಡು ಬಂದು ಬೆಳಗಾವಿ ಜಿಲ್ಲಾ ಖಾನಾಪುರ 
ತಾಲ್ಲೂಕು ಹಾಗೂ ಮುಂದೆ ಉತ್ತರಕನ್ನಡ ಜಿಲ್ಲೆಯ 
ಸೂಪಾ ತಾಲೂಕುಗಳಲ್ಲಿ ಬಂಡಾಯ ಹೂಡಿದರು. 
ಗೋವೆಯ ಒಬ್ಬ ಗಣ್ಯ ಜಾಗಿರುದಾರ ದೀಪಾರಾಣೆ 
ಇವರಿಗೆ ಬೆಂಬಲ ನೀಡಿದ್ದ. ಬೆಳಗಾವಿ ಜಿಲ್ಲೆಯ 
ಗ್ಯಾಸೆಟಿಯರ್‌ (೧೮೮೪) ಹೇಳುವಂತೆ, ಮೊದಲು 
ಫೆಬ್ರವರಿ ಆರಂಭಕ್ಕೆ ಇವರು ತಳೇವಾಡಿ ಚೌಕಿಯನ್ನು 
ಆಕ್ರಮಿಸಿ, ವರ್ಕುಂಡಹಳ್ಳಿಯನ್ನು ಆಕ್ರಮಿಸಿ, ಮದ 
ವಾಳದಲ್ಲಿನ ಸುಂಕದಕಟ್ಟೆ (ಕಸ್ಟಮ್ಸ್‌ ಹೌಸ್‌) ಸುಟ್ಟರು. 
ಸುಮಾರು ೧೦೦ರಿಂದ ೨೦೦ರ ಈ ತಂಡ ತಳೇವಾಡಿ 
ಘಟ್ಟ(ಪಾಸ್‌)ವನ್ನು ತಮ್ಮ ಸುಪರ್ದಿಯಲ್ಲಿ ಇಟ್ಟು 
ಕೊಂಡು ದರ್ಶನಿಗುಡ್ಡ ವನ್ನು ತಮ್ಮ ನೆಲೆಯಾಗಿ ಮಾಡಿ 
ಕೊಂಡಿತು. ೨೯ನೇಯ ನೇಟಿವ್‌ ರೆಜಿಮೆಂಟ್‌ನ ಒಂದು 
ತುಕಡಿಯನ್ನು ಮೆಜರ್‌ ನಟ್ಸ್‌ ಎಂಬಾತನ ನೇತೃತ್ವದಲ್ಲಿ 
ಕಳುಹಿಸರಲು ಒಬ್ಬ ದೇಶೀಯ ಅಧಿಕಾರಿ ಇದರ ಜೊತೆ 
ನಡೆದ ಘರ್ಷಣೆಯಲ್ಲಿ ಅಸುನೀಗಿದ. ಈ ಪ್ರದೇಶದ, 
೦ದೆ ಗಣ್ಯರಾಗಿದ್ದು .ಆಗ ಅಧಿಕಾರ ಕಳೆದುಕೊಂಡ, 


ಇವರಲ್ಲ. 
೪9 


ಸೇರಿದ್ದು ಆದು ಮದ್ರಾಸ್‌ ರಾಜ್ಯಕ್ಕೆ 

ಅಲ್ಲಿನ ಅಡವಿಗಳು ಹೆಚ್ಚು ದಟ್ಟವಾಗಿದ್ದುವು. 
ವಿಶೇಷ ಕಮೀಶನರ್‌ ಸೂಚಿಸಿದಂತೆ, ಅಲ್ಲಿ 

ಹಿಡಿತ ತೀರ ಸಡಿಲ. ದೂರದ ಮದ್ರಾಸ್‌ನ 
ಸೇರಿದ್ದರಿಂದ ಕೇಂದ್ರದ ಹಿಡಿತವೂ ದುರ್ಬಲ. 
ಡವಿಯಾಗಿದ್ದುದೂ ಸಿದ್ದಿ ಗಳಂಥ ಸಾಹಸವ 
ವನವಾಸಿ ಜನ ಅವರಿಗೆ ಸಹಕಾರಿಗಳಾಗಿ ಸಿಕ್ಕಿದ್ದುದೂ 
ಇನ್ನೊಂದು ಅನುಕೂಲ, ಹೀಗಾಗಿ ಸೂಪಾ ತಾಲೂಕೇ 
ಇವರ ಮುಂದಿನ ಚಟುವಟಿಕೆಯ ಮುಖ್ಯ ಕೇಂದ್ರ 
ವಾಯಿತು. ಬಾಬಾ ಸಾವಂತನ ನಾಯಕತ್ವದ ಬಂಡು 
ಗಾರರು ಸೂಪಾ ತಾಲೂಕಿನ ದೊತರ್ಪಾದ ಚೌಕಿದಾರ 
ಭುಜಂಗರಾಯನನ್ನು ಆಕ್ರಮಿಸಿ ಅವನಲ್ಲಿದ್ದ ೮೦ 
ರೂಪಾಯಿಯಷ್ಟು ಸರಕಾರೀ ಹಣವನ್ನು ದಿನಾಂಕ ೧೨- 
೩.೧೮೫೮ರಂದು ಸುಲಿಗೆ ಮಾಡಿದರು. ಅವರು 
ಮುಂದೆ ಸೂಪಾ ತಾಲೂಕಿನ ಹಲವು ಜೌಕಿಗಳನ್ನು 
ಸುಟ್ಟು ಚೌಕಿದಾರರನ್ನು ಬಂಧಿಸಿದರು. ಸೋಮಲಿಂಗ 
ದೇವಸ್ಥಾ ನ ಎಂಬಲ್ಲಿ (ಖಚಿತ ಸ್ಥಳ ತಿಳಿಯದು) ಒಂದು 
ಭಾರೀ ಹೋರಾಟ ನಡೆದು ಒಬ್ಬ ಬಂಡುಕೋರ ಸರ 
ದಾರ ಅಲ್ಲಿ ತೀರಿಕೊಂಡ, ಹಾಗೂ ದಾಂಡೇಲಿ ಬಳಿ 
ಯಲ್ಲಿ ಅಂತೂಸಿದ್ದಿಯೆಂಬ ಬಂಡುಕೋರನ ಜೊತೆ 
ಹೋರಾಟ ಆಯಿತು." ಈ ಬಂಡಾಯದ : ಇತರ 
ವಿವರಗಳು ತಿಳಿದು ಬರದಿದ್ದರೂ ಸೂಪಾ ತಾಲೂಕಿನ 
ಪಶ್ಚಿಮಭಾಗವೆಲ್ಲ ಸಾವಂತ ಸೋದರರ ವಶವಿತ್ತೆಂದು 
ವಿಶೇಷ ಕಮಿಶನರ್‌ ಬಲ್ಲಾರ್ಡ್‌ ಒಪ್ಪಿಕೊಂಡಿದ್ದಾರೆ,” 


ಲ್ಯ 
Kc 


ಫಡ್ನಿಸ್‌ ಮನೆತನದ ರಾಘಹೋಬಾ, ಜಿಂತೋಬಾ ಅವರು ಜನರ ಒಲವು ಗಳಿಸಲು ಯತ್ನಿಸಿದ್ದ ರೆಂದು 
ಹಾಗೂ ಶಾಂತ ಎಂಬ ಮೂವರು ಸೋದರರು ಹಾಗೂ ಮುಂದಣ ಬ್ರಿಟಿಷ್‌ ವರದಿಗಳು ಹೇಳುತ್ತವೆ. ಬ್ರಿಗೇಡಿ 
ಗುಣಬಾ ಶೆಣವಿ ಎಂಬ ಒಬ್ಬಾತ ಇದರ ಜೊತೆ ಸೇರಿ ಯರ್‌ ಫಿಜೆರಾಲ್ಲ್‌ ಉತ್ತರಕನ್ನಡದಲ್ಲಿ ಕಾರ್ಯಾಚರಣೆ 
ಕೊಂಡರು. ಮುಂದೆ ಮಾರ್ಚ್‌ ತಿಂಗಳಲ್ಲಿ ಸೂಪಾ ಮಾಡಿದ. ಬಹುಪಾಲು ಜನರನ್ನು, ಮುಖ್ಯವಾಗಿ 
ತಾಲೂಕಿನಲ್ಲಿ ಇವರ ಚಟುವಟಿಕೆ ಹೆಚ್ಚಿತು. ಉತ್ತರ ಸಾವಂತ ಸೋದರರು ಹಾಗೂ ಅವರ ಅನುಯಾಯಿ 
ಕನ್ನಡ ಜಿಲ್ಲೆಯು ಆಗ ಕೆನರಾ ಎಂಬ ಅಖಂಡ ಜಿಲ್ಲೆಗೆ ಗಳಾದ ಒಟ್ಟು ಗೋವೆಯ ಜನರನ್ನು ಬಂಧಿಸಿ ಪೋರ್ತು 

3. ಎಡ್ಮಿನಿಸ್ಟ್ರೇಟಿವ್‌ ರಿಪೋರ್ಟ್‌ ಆಫ್‌ ಮಡ್ರಾಸ್‌ ಪ್ರೆಸಿಡೆನ್ಸಿ, ೧೮೫೮-೫೯, ಪು. ೭೨ 

4. ಕ್ಯಾಂಪ್‌ಬೆಲ್‌ (ಸಂ,) : : ಬೆಳಗಾವಿ ಡಿಸ್ಟ್ರಿಕ್ಟ್‌ ಗ್ಯಾಸೆಟಿಯರ್‌, ೧೮೮೪ 

ನ ಜ್ಯುಡಿಶಿಯಲ್‌ ಡಿಪಾರ್ಟ್‌ಮೆಂಟ್‌, ಸಂಖ್ಯೆ ೪, ೪-೧-೧೮೫೯ 

6. ಅದೇ, ಸಂಖ್ಯೆ 5೮೫, ೧-೩-೧೮೫೯ 

ಕ್ಸ, ಷೆ ಸಂಖ್ಯೆ ೪ 


ಲಿ ಲ್ಲ: 
“ಇತಿಹಾಸ ದರ್ಶನ 


೧೩೯ 


ಗೀಸರು, ಅವರುಗಳ ಕುಟುಂಬೀಯರ ಸಹಿತವಾಗಿ 
೧೦೦ಕ್ಕೂ ಮೇಲ್ಪಟ್ಟು ಜನರನ್ನು ತಿಮೋರ್‌ ದ್ವೀಪಕ್ಕೆ 
ನವೆಂಬರ್‌ನಲ್ಲಿ ಗಡೀಪಾರು ಮಾಡಿದರು.* ಇತ್ತ 


ಎಜಿ 
ಉತ್ತರಕನ್ನಡ ಪ್ರದೇಶದಲ್ಲಿ ೨೩ ಬಂಧಿತರನ್ನು ಜಂಟಿ 
ಮ್ಯಾಜಿಸ್ಟ್ರೇಟ್‌ ಜೆ. ರಾಬಿನ್ಸನ್‌ ವಿವಿಧ ಅವಧಿಯ ಶಿಕ್ಷೆಗೆ 


ಬ್ರ ರಾ ನೀನೆ ಜಿ ಫಾನ್‌ ಬಂ ರು ಶ2ರ್‌ 
ಒಳಪಡಿಸಿದೂ , ಸೆಶಲ್‌ ಕಮಿಶನರ್‌ ಜ.ಎ.ಬಲಾರ್ಡ್‌ 
ಐ ೦2 ಉ 
ಖಿ 


ತಿಳಿಯುತ್ತದೆ. ಇವರೆಲ್ಲರ ಹೆಸರಗಳೆ ಪಟ್ಟಿಯೂ ಇದೆ. 
ಇವರಲ್ಲಿ ೩೪ ಜನರನ್ನು ಅಂಡಮಾನ್‌ ದ್ವೀಪಕ್ಕೂ, ೨ 


ಡ 

ಜನರನ್ನು ಚೆಂಗಲ್ಬಟ್‌ ಜೈಲಿಗೂ ಕಳುಹಿಸಿದ್ದರು. 
ಇವರುಗಳ ಹೆಸರಿನ ಪಟ್ಟಿಯಿದೆ. ಇದಲ್ಲದೆ ಧಾರವಾಡ 
ಜೈಲಿನಲ್ಲಿ ಇದಕ್ಕೆ ಸಂಬಂಧಿಸಿ ಬಂಧಿಸಿಟ್ಟ ೪೬ ಜನರ 
ಉಲ್ಲೇಖವೂ ಇದೆ. “ಅವರನ್ನು ಕರಾವಳಿಗೆ ಕಳುಹಿಸು 
ವುದು ಅಸಾಧ್ಯವಾಗಿದ್ದುದರಿಂದ ಹಾಗೂ ಉತ್ತರಕನ್ನಡ 
ದಲ್ಲಿ ಯಾವುದೇ ಭದ್ರಸ್ಥಳದಲ್ಲಿ ಅವರನ್ನು ಇಡಲಾಗದ್ದ 
ರಿಂದ ಅವರನ್ನು ಧಾರವಾಡಕ್ಕೆ ಕಳುಹಿಸಲಾಗಿತ್ತು”, 
ಎಂದು ಹೇಳಲಾಗಿದೆ.19. ಇದರಿಂದ ಇಲ್ಲಿನ ಸರಕಾರಿ 
ಯಂತ್ರ ಎಷ್ಟು ದಯನೀಯ ದುರ್ಬಲ ಸ್ಥಿಶಿಯಕ್ಕ 
ಇತ್ತೆಂದು ಸ್ಪಷ್ಟವಾಗುತ್ತದೆ. 


1 


೧೮೫೯ರಲ್ಲಿ ಬಂಡಾಯ ಎರಡನೇಯ ಹಂತ ಆರಂಭ 
ವಾಯಿತು. ಫೆಬ್ರವರಿ ೨೨ಕ್ಕೆ ಸಿದ್ದಿ ಬಸ್ತ್ಯಾಂವ್‌ 
ಎಂಬಾತನ ನಾಯಕತ್ವದಲ್ಲಿ ಕಾಲಿನದಿ ದಂಡೆಯ ವಡ್ಡರ 
ಮನೆ ಗ್ರಾಮದ ಮೇಲೆ ದಾಳಿಮಾಡಿ ಒಬ್ಬ ಶ್ರೀಮಂತ 
ರೈತನ ಮನೆ ಲೂಟಿ, ನದಿ ದಾಟಿ ಇತರ ಹಲವು 
ಗ್ರಾಮಗಳಲ್ಲಿ ಲೂಟಿ, ಬಿಕ್ಕು ಬಂಡಾರಿ ಎಂಬಾತನಿಗೆ 
ಮರಣದಂಡನೆಯಾಗಲು ನೆರವಾದ ಪೆನೋಳಿ ಗ್ರಾಮದ 
ಇಬ್ಬರ ಸೆರೆ ಇದೆಲ್ಲವೂ ಹಲವು ದಿನಗಳಲ್ಲಿ ನಡೆದ 


8. ಗೋವೆಯ ಗವರ್ನರನ ಪತ್ರೆ, ದಿನಾಂಕ ೫-೫-೧೮೫೯ ; ಜುಡಿಶಿಯಲ್‌ ಡಿಪಾರ್ಟ್‌ಮೆಂಟ್‌ ಪ್ರಾಸಿಡಿಂಗ್ಸ್‌ ನಲ್ಲಿ ಇದ್ದ ೦ಶೈ; 
ಎಡ್ಮಿನಿಸ್ರೇಟಿವ್‌ ರಿಪೋರ್ಟ್‌, ೧೯೫೮.೫೯ ಪು. ೭೨ 
ಬ್ರ 


ಚಟುವಟಿಕೆಗಳು.!! ಏಪ್ರಿಲ್‌ ೭ಕ್ಕೆ ಗೋವೆಗೆ ಹೊರಟ 
ಮುನ್ಸಿಫನ ಮೇಲೂ ದಾಳಿ ಮಾಡಿ 
ತಂಡದ ನಾಯಕ ಸಿದ್ದಿ ಬಸ್ಮಾಾ೦ವ್‌ ಮತು 

ಣ ಮು ಖಾಡೆ 
ಬೆನೋವ್‌ ಸೋದರರು ದಾಂಡೇಲಿ ಬಳಿಯ ಪಣ 
ಕಾಪಿ 


ಹ ತ 
ಯಲ್ಲಾಪುರ 


ಇದ್ದಾ ರೆ, ಎಂದು ಜಂಟಿ ಮ್ಯಾಜಿಸ್ಟ್ರೇಟ್‌ ರಾಬಿನ್‌ಸನ್‌ 
ನೀಡಿದ ವರದಿ ಹೇಳುತ್ತದೆ. ಇವರ ಸಂಖ್ಯೆ ೬೦, 
ಗೋವಾ ಗಡಿಯಿಂದ ಇವರ ಕಾರ್ಯಾಚರಣೆ ನಡೆಯು 
ತ್ತದೆ, ಎಂದು ಹೇಳುವ ಇನ್ನೊಂದು ವರದಿಯ 
ಆಧಾರದ ಮೇಲೆ ಸಿದ್ದಿ ಬಸ್ತ್ಯಾಂವ್‌ನ ಬಂಧನಕ್ಕೆ 
೧೦೦೦ ರೂ. ಬಹುಮಾನ ಘೋಷಿಸಲಾಗಿದ್ದು , ಹಿಂದಿನ 
ಬಂಡಾಯದ ಕಾಲಕ್ಕೆ ಸರಕಾರಕ್ಕೆ ನೆರವಾದವರ ಮೇಲೆ 
ಸೇಡು ತೀರಿಸುವ ಕ್ರಮದಲ್ಲಿ ಅವರು ಮಗ್ಗರಾಗಿದ್ದು 
“ಸಾವಂತ ಸೋದರರಂತೆ ಈ ಪ್ರದೇಶದ ಜನರನ್ನು 
ಸಮಾಧಾನದಿಂದ ನೋಡುವ ಬದಲು ತಮ್ಮ ಶಕ್ತಿಯನ್ನೆಲ್ಲ 
ಬಳಸಿ ಸೇಡಿನಿಂದ ಹಾಗೂ ಲೂಟಿ ಗಳಿಸುವುದರಲ್ಲಿ ಮಗ್ನ 
ರಾಗಿದ್ದಂತೆ ತೋರುತ್ತದೆ”, ಎಂದು ಇನ್ನೊಂದು ವರದಿ 
ಹೇಳುತ್ತದೆ. ಸ್ಥಳೀಯ ಜಂಟಿ ಮ್ಯಾಜಿಸ್ಟೇಟನ ನೊಂದ 
ಜನರಿಗಾಗಿ ೧೦೦ ಎಕ್ರೆಯಷ್ಟು ಕುವರಿ ಭೂಮಿಯನ್ನು 
ಬಿಟ್ಟುಕೊಟ್ಟನು.!* ಶಾಂತಿ ಸ್ಥಾ ಪನೆಗಾಗಿ ತಿಂಗಳಿಗೆ 
ತಲಾ ರೂಪಾಯಿ ಐದು ಪಗಾರ ನೀಡಿ ೧೦೦ ಶೇತ್‌ 
ಸಂದಿಗಳನ್ನು ಜಂಟಿ ಮ್ಯಾಜಿಸ್ಟ್ರೇಟ್‌ ನೇಮಿಸಿಕೊಂಡಿದ್ದು 
ದೀಪುರಾಣೆ ಬಂಡಾಯಗಾರರಿಗೆ ನೆರವು ನೀಡುತ್ತಿರುವ 
ವಿಚಾರವೂ ಆತನ ಪತ್ರದಲ್ಲಿದೆ.!5 


ಸಾವಂತ ಸೋದರರ ಭಾವ ಅಣ್ಣಾ ಮಾನಗಾಂವಕರ 
ಹಾಗೂ ಗೋವೆಯ ಸಾಖಳಿಯ ಮುಖ್ಯಸ್ಥ ನಾದ ಪೊಂಡು 
ಕಾಬ್‌ ಎಂಬವನೂ ಈ ಬಂಡಾಯದ ನಾಯಕರು, 


2 


9. ಜ್ಯುಡಿಶಿಯಲ್‌ ಡಿಪಾರ್ಟ್‌ಮೆಂಟ್‌, ಸಂಖ್ಯೆ ೮೦, ೨೧೦-೧೮೫೯ 


10. ಅದೇ, ಸಂಖ್ಯೆ ೫೯೫, ೩೦-೪.೧೮೫೯ 
11. ಅದೇ, ಸಂಖ್ಯೆ ೩೪೭, ೧೬.೩.೧೮೫೯ 
12. ಅದೇ ಸಂಖ್ಯೆ ೫೬೬, ೨೭-೪-೧೮೯೯ 
13. ಅದೇ, ಸೆಂಖ್ಯೆ ೩೪೭, ೧೬-೩-೧೮೫೯ 
14. ಅದೇ, ಸಂಖ್ಯೆ ೪೯೯, ೧೨-೪-೧೮೫೯ 
15. ಅದೇ, ಸಂಖ್ಯೆ ೫೬೬, ೨೬-೪-೧೮೫೯ 


೧೪೦ 


ಇತಿಹಾಸ ದರ್ಶನ 


ಇದಲ್ಲದೆ ಫಡ್ನಿಸ್‌ ಸೋದರರಾದ ರಾವ್‌ಬಾ 
(ರಾಘೋಬಾ), ಚಿಂತೋಬಾ ಹಾಗೂ ಶಾಂತ, ಹಾಗೂ 
ಇವರುಗಳ ಸಂಬಂಧಿಯಾದ ಗುಣಬಾ ಶೆಣ್ವಿ ಇವರು 
ಗುಂಪಿನಲ್ಲಿರುವ ಬ್ರಾಹ್ಮಣರು ಎಂದು ದನ ವರದಿ 
ಯಲ್ಲಿ ಹೇಳಿದೆ. ಸ Cl (ಒಬ್ಬಿಬ್ಬರ ಹೊರತು) 
ಬಂಧನಕ್ಕಾಗಿ ತ ತಲಾ ಒಂದು. ಸಾವಿರ ನ ಘೋಷಿ 
ಸಿದೆ. ಸೂ ಉಳವಿ, ಮುಂತಾದ ಪ್ರದೇಶ 
ಗಳಲ್ಲಿ ಇವರ ಉಗ್ರ ಚಟುವಟಿಕೆಗಳ ವರದಿಗಳಿವೆ.16 
'ಜೂನ್‌ ೨೪ರಂದು ಗೋವೆಯ ಕಡೆಯಿಂದ ಅಂಕೋಲಾ 
ತಾಲೂಕಿನಲ್ಲೂ ಅವರು ಹಾವಳಿ ಮಾಡಿದರು.!? 
ಆಗಸ್ಟ್‌ ಮೊದಲವಾರ ಜಗಳಬೆಟ್ಟದಲ್ಲಿ ನಡೆದ ಒಂದು 
ಹೋರಾಟದಲ್ಲಿ ಚಿಂತೋಬಾ ಘಡ್ಡಿಸ್‌ ಹಾಗೂ ಸಿದ್ದಿ 
ಬಸ್ತಾ ಪ್‌ ಹತರಾದರು.18 ಆಗಸ್ಟ್‌ ೧೫ರ ನಂತರ 


ಶಿ 
ಅವರ ಚಟುವಟಕೆಗಳ ವಿವರ ಸಿಗದು. ಲೆ! ಡ್ರೆವರ್‌, 
ಗಿ.ಯರ್‌ ಸೆನ್‌ ಹಾಗೂ ಡೂರಿ ಆಗಸ್‌, ೧೫ ರಂದು 
ಪಿ ವ ಬ ಟಿ 


ಬಂಡುಕೋರರ ಗುಂಪಿನ ಮೇಲೆ ತೀವ್ರ ದಾಳಿ ಮಾಡಿದ 
ನಂತರ ಅವರು ಚದರಿ ಹೋದರು? ಈ ಅವಧಿ 


ಚ 
. ಯಲ್ಲಿ, ಎಂದರೆ ತನ್ನ ಸಾವಿಗೂ ಮೊದಲು ಸಿದ್ದಿ 


೦ 
ಬಸ್ತ್ವಾಂವ್‌ ದರೋಡೆ ನಡೆಸಿದ್ದ ಹಲವು ಪ್ರಕರಣಗಳಲ್ಲಿ 


ಎರಡರ ವರದಿಯೂ ದೊರೆತಿದ್ದು ಅಪಹರಿಸಿದ್ದ ಪಾತ್ರೆ 
ಪರಡಿಗಳನ್ನು ಆತ ಹೂತು ಇಟ್ಟಿದ್ದ.  ಪೋರ್ತ್ಕು 
ಗೀಸರ ನೆರವಿನಿಂದ ಚದರಿಹೋಗಿದ್ದ ಜನರಲ್ಲಿ ಹಲವ 
ರನ್ನು ಬಂಧಿಸಲಾಯಿತು. ಅವರಲ್ಲಿ ನಾಲ್ವರನ್ನು ಘಾಸಿ 
ಗೇರಿಸಲಾಯಿತು, ಇತರ ಕೆಲವರನ್ನು ಸಾಗರದಾಚೆ 
ಗಡೀಪಾರು ಮಾಡುವ ಇಲ್ಲವೆ ಆಜೀವ ಶಿಕ್ಷೆಗೆ ಒಳಪಡಿಸ 
ಲಾಯಿತು, ಎಂದು ಕೊನೆಯದಾಗಿ ೧೮೬೦-೬೧ರ ವರದಿ 
ಹೇಳುತ್ತದೆ.21 | 


ಉತ್ತರಕನ್ನಡದಲ್ಲಿ ಬ್ರಿಟಿಷರ ಆಡಳಿತ ಯಂತ್ರ 
ಎಷ್ಟು ದುರ್ಬಲವಾಗಿತ್ತು, ಕಂದಾಯ ಸಂಗ್ರಹದ ವಿನಾ 
ಇತರ ಕರ್ತವ್ಯಗಳನ್ನು ಸರಕಾರ ಎಷ್ಟು ಅಲಕ್ಷಿಸಿತ್ತು, 
ಎಂಬುದು ಈ ಬಂಡಾಯೆದ ಬಗೆಗಿನ ಬ್ರಿಟಿಷ ವರದಿ 
ಗಳಿಂದಲೇ ಸ್ಪಷ್ಟ ಷ್ಠ he ೧೮೬೨ರಲ್ಲಿ ಕೆನರಾ 
ಜಿಲ್ಲೆಯನ್ನು ವಿಭ ಸಿ, ಉತ್ತರಕನ್ನಡಜಿಲ್ಲೆಯನ್ನು ಸೃಜಿಸಿ 
ಅದರ ನಿಯಂತ್ರ . ಅನ ಭಿಜಾಲವಾಗುವ್ತಾತೆ ಮುಂಬೈ 
ರಾಜ್ಯಕ್ಕೆ ವರ್ಗಾಯಿಸಿದ್ದು ಇದರ ಗಮನಾರ್ಹ ಪರ 
ಣಾಮಗಳಲ್ಲಿ ಒಂದು. 


16. ಅದೇ, ಸಂಖ್ಯೆ ೫೬೮, ೧೭-೪-೧೮೫೯; ೧೧೪೧, ೨೫-೮-೧೮೫೯ 
17. ಅದೇ, ಸಂಖ್ಯೆ ೯೫೧, ೧೧-೭-೧೮೫೯ 

8. ಅದೇ, ಸಂಖ್ಯೆ ೧೧೪೧, ೨೫-೮-೧೮೫೯ 

19. ಆದೇ, ಸಂಖ್ಯೆ ೧೫೨೧, ೮-೧೧-೧೮೫೯ 

20. ಅದೆ ಸಂಖ್ಯೆ ೧೧೮೫, ೩೯-೧೮೫೯ 

21. ಎಡ್ಡನಸ್ಟ್ರೇಟಿವ್‌ ರಿಪೋರ್ಟ್‌, ಮದ್ರಾಸ್‌ ಪ್ರೆಸಿಡೆನ್ಸಿ, ೧೮೬೦-೬೦ 


“ಇತಿಹಾಸ ದರ್ಶನ 


